ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ : 103 A 
ಸದಸ್ಯರ ಹೆಸರು : ಶ್ರೀ ಘೋಟ್ನ್ಸೆಕರ ಶ್ರೀಕಾಂತ ಲಕ್ಷಣ 
(ಸೃಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ : 15-09-2021 
ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ | ಉತ್ತರ 1] 


ಕಾರವಾರ ಜಿಲ್ಲೆ ಜೋಯಿಡಾ 
ತಾಲ್ಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ 
ಸುರಿದ ಮಳೆಗೆ ಪ್ರವಾಹದಿಂದ ಆಗಿರುವ 
ನಷ್ಟಕ್ಕೆ ಇಲ್ಲಿಯವರೆಗೆ ಪರಿಹಾರ 
ಸಿಗದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ (ವಿವರ ನೀಡುವುದು) 


[ಇಲ್ಲ ಕಾರವಾರ ಜಿಲ್ಲೆ ಜೋಯಿಡಾ ತಾಲ್ಲೂಕಿಸಲ್ಲಿ 


ಆಗಿರುವ ನಷ್ಕಕ್ಕೆ ಪರಿಹಾರ ತಂತ್ರಾಂಶದ ಮೂಲಕ ಈ 
ಕೆಳಗಿನಂತೆ ರೈತರಿಗೆ ಇನ್‌ಪುಟ್‌ ಸಬ್ಸಿಡಿ ವಿತರಿಸಲಾಗಿದೆ. 


1 2019ನೇ ಸಾಲಿನಲ್ಲಿ 1063 ರೈತರಿಗೆ 1,07,19,693/- 
ಮೊತ್ತದ ಪರಿಹಾರವನ್ನು'ನೀಡಲಾಗಿರುತ್ತದೆ. 

2 2020ನೇ ಸಾಲಿನಲ್ಲಿ 345 ರೈತರಿಗೆ 3472665/- 
ಮೊತ್ತದ ಪರಿಹಾರವನ್ನು ನೀಡಲಾಗಿರುತ್ತದೆ. 


(ಆ) 


"ಬಂದು ರೈತರು 


ಜೋಯಿಡಾ ತಾಲ್ಲೂಕಿನಲ್ಲಿ ಪ್ರವಾಹ 
ಮತ್ತು ಸಾಮಾನ್ಯ 
ನಾಗರೀಕರಿಗೆ ಬಾರಿ ನಷ್ಟವಾಗಿದ್ದು 
ಸುಮಾರು 342 ಹೆಕ್ಟರ್‌ ಬೆಳೆ 
ಹಾನಿಯಾಗಿದ್ದು ಹಾಗೂ ಸುಮಾರು 8 
ಕೋಟಿ ರೂ ಸಾಗುವಳೀ ಮಾಡದ ಕೃಷಿ 
ಭೂಮಿಯು ಕೂಡ ತೊಂದರೆಗೀಡಾಗಿದ್ದು 
ಸದರಿ ಹಾವಿಗೆ ಪರಿಹಾರ ನೀಡಲು ಎಷ್ಟು 
ಕಾಲಾವಕಾಶ ಬೇಕಾಗುವುದು (ವಿವರ 
ನೀಡುವುದು) 


TE ಸುರಿದ 


ಮಳೆಯಿಂದ ಜೋಯಿಡಾ 
ತಾಲ್ಲೂಕಿನಲ್ಲಿ ಈ ಕೆಳಗಿನಂತೆ ಹಾನಿಯಾಗಿರುತ್ತದೆ. 


೫ ಭೂಕುಸಿತದಿಂದ ಹಾನಿ 1.2 ಹೆಕ್ಟೇರ್‌. 

2೫ ಬೆಳೆಹಾವಿ 62 ಹೆಕ್ಟೇರ್‌. 

3) ಜಮೀನಿನಲ್ಲಿ ಮರಳು ಸಂಗ್ರಹದಿಂದ ಹಾನಿ 360 
ಹೆಕ್ಸೇರ್‌ (ಸಾಗುವಳಿ ಮಾಡದ ಕೃಷಿ ಭೂಮಿ) 


ಸದರಿ ಹಾನಿಯ ಸರ್ವೆ ಕಾರ್ಯ ಮುಕ್ತಾಯವಾಗಿದ್ದು, 
ಎಲ್ಲ ರೈತರ ವಿವರಗಳನ್ನು ಪರಿಹಾರ ತಂತ್ರಾಂಶದಲ್ಲಿ 
ದಾಖಲಿಸಲಾಗುತ್ತಿದೆ. ದಾಖಲೀಕರಣ ಮುಗಿದ ನಂತರ ಈ 
ಸಾಲಿನ ಪರಿಹಾರ ಧನವು ರೈತರಿಗೆ ನೇರವಾಗಿ ಅವರ 
ಬ್ಯಾಲಕ್‌ ಖಾತೆಗೆ ಜಮೆಯಾಗುತ್ತದೆ. 


(ಇ) 


L— 


2019 ರಲ್ಲಿ ಮಳೆಯಿಂದ ಹಾನಿಗೊಳಗಾದ 


. ರೈತರಿಗೆ ಇಲ್ಲಿಯವರೆಗೆ ಸರ್ಕಾರ ಪರಿಹಾರ 


ನೀಡದಿರುವುದು: ನಿಜವೇ; ಹಾಗಿದ್ಮಲ್ಲಿ, 
(ಸದರಿ ಅವಧಿಯಲ್ಲಿ ಪರಿಹಾರ ನೀಡಿರುವ 
ವಿವರ ವೀಡುವುದುು ಈ ಸಾಲಿನಲ್ಲಿ 
ರೈತರಿಗೆ ಆದ ಹಾನಿಗೆ ಪರಿಹಾರ 
ವೀಡಲಾಗಿದೆಯೇಳ? (ವಿವರ ನೀಡುವುದು) 


2019 ರಲ್ಲಿ ಮಳೆಯಿಂದ ಹಾನಿಗೊಳಗಾದ 1063 ರೈತರಿಗೆ 
1,07,19,693/- ಮೊತ್ತದ ಪರಿಹಾರ ನೀಡಲಾಗಿರುತ್ತದೆ. 


ಈ ಸಾಲಿನಲ್ಲಿ ಬೆಳೆ ಹಾನಿಯಾದ ರೈತರ ವಿವರಗಳನ್ನು 
ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸಿ, ಪರಿಹಾರ 
ವಿತರಿಸುವ ಕ್ರಮವು ಪ್ರಗತಿಯಲ್ಲಿರುತ್ತದೆ. 


lL 2 — 


ಕಂಇ 396 ಟೆಬನ್‌ಆರ್‌ 2021 


NO 


ಕಂದಾಯಸಚಿವರು 


ಕಳೆದ 02 ವರ್ಷಗಳಿಂದ ಸುರಿದ ಮಳೆಗೆ ಪ್ರವಾಹದಿಂದ |" 


